ಲಿಖಿತ ಮೂಲಕ ಉತ್ತರಿಸುವ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತನೆಯ ಅಧಿವೇಶನ 
ಗುರುವಾರ, ದಿನಾಂಕ : 12 ನೇ ಮಾರ್ಚ್‌, 2020 
ಸುಪ್ರೀಂಕೋರ್ಟ್‌ ನಿರ್ದೇಶನ ಅನ್ವಯ ಹೆದ್ದಾರಿಯಲ್ಲಿ ಮುಚ್ಚಿಲ್ಪಟ್ಟಿ ವೈನ್‌ಶಾಪ್‌ ಬಗ್ಗೆ 


ಶ್ರೀ ಐವನ್‌ ಡಿ'ಸೋಜಾ (ನಾಮನಿರ್ದೇಶನ ಹೊಂದಿದವರು) - 
735 (715) ಮಾನ್ಯ ಅಬಕಾರಿ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ:- 


(ಅ) ರಾಜ್ಯದಲ್ಲಿ ಸುಪ್ರೀಂಕೋರ್ಟ್‌ ನಿರ್ದೇಶನ ಅನ್ನಯ ಹೆದ್ದಾರಿಯಲ್ಲಿ ಮುಚ್ಚ್ಛಿಲ್ಬ್ಪಟ್ಟ ವೈನ್‌ಶಾಪ್‌ 
ಬಾರ,ಳಿ೦ದ ಪ್ರಸ್ತುತ ಕಾನೂನಿನನ್ವಯ ಹೆದ್ದಾರಿಗಳಲ್ಲಿ ಮದ್ಯ ವಿತರಣೆ ಆಗುತ್ತಿದೆಯೇ ; (ವಿವರ 
ನೀಡುವುದು) 


(ಆ) 2018-19, 2019-20 ಮತ್ತು 2020-21ರಲ್ಲಿ ಎಷ್ಟು ಮದ್ಯ ವಿತರಣೆಗೆ ಹೊಸ ಲೈಸನ್‌ಸ್‌ಗಳನ್ನು 
ನೀಡಲಾಗಿದೆ; ಯಾವ ಯಾವ ನಿಯಮಗಳಡಿಯಲ್ಲಿ ನೀಡಲಾಗಿದೆ; (ವಿವರ ನೀಡುವುದು) 


(ಇ) ಆನ್‌ಲೈನ್‌ ಮೂಲಕ ಮದ್ಯ ವಿತರಣೆ ಮಾಡುವ ಯೋಜನೆ ಸರ್ಕಾರದ ಮುಂದಿದೆಯೇ? (ವಿವರ 
ನೀಡುವುದು) 


